[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


(706) 


659 
2 ಕೆ.ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 


20/12/2021 


ಉತ್ತರಿಸುವ ಸಚಿವರು 


ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. 


[GS 


ಸಂ. 


ಷೆ 
ಪ್ರಶ್ನೆ 


ಉತ್ತರ 


ಅ) 


ಗಳಲ್ಲಿ ಸುಮಾರು ವರ್ಷಗಳಿಂದ ಅರೆಕಾಲಿಕ 
ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ 
ಉಪನ್ಯಾಸಕರುಗಳು ಕೋವಿಡ್‌-19 ಲಾಕ್‌ 
ಡೌನ್‌ ಸಮಯದಲ್ಲಿ ಬಾಕಿ ವೇತನ ಹಾಗೂ 
ಇತರೆ ಭತ್ಯೆಗಳ ಬಿಡುಗಡೆಗೆ ಸರ್ಕಾರವು 
ಸಹಾನುಭೂತಿಯಿಂದ ಕ್ರಮ ಕೈಗೊಳ್ಳುವುದೇ; 


el. 
ಕರ್ನಾಟಕ ರಾಜ್ಯದ ಸರ್ಕಾರಿ ಪಾಲಿಟೆಕ್ಲಿಕ್‌ 


ಕರ್ನಾಟಕ ರಾಜ್ಯದ ಸರ್ಕಾರಿ ಪಾಲಿಟೆಕ್ಲಿಕ್‌ಗಳಲ್ಲಿ ಸುಮಾರು 
ವರ್ಷಗಳಿಂದ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ 
ಉಪನ್ಯಾಸಕರುಗಳಿಗೆ ಕೋವಿಡ್‌-19ರ ಲಾಕ್‌ಡೌನ್‌ ಪೂರ್ವದಲ್ಲಿ, 
ಅಂದರೆ ಮಾರ್ಚ್‌-2020ರ ಮಾಹೆಯಲ್ಲಿ ಕಾರ್ಯನಿರ್ವಹಿಸಿದ 
ಅರೆಕಾಲಿಕ ಉಪನ್ಯಾಸಕರಿಗೆ ಏಪ್ರಿಲ್‌-2020 ರಿಂದ ಆಗಸ್ಟ್‌-2020ರ 
ವರೆಗೆ ಅನುದಾನದ ಲಭ್ಯತೆಯ ಮೇರೆಗೆ ಕೋವಿಡ್‌-19ರ ವಿಶೇಷ 
ಗೌರವಧನವನ್ನು ಪಾವತಿಸಲಾಗಿರುತ್ತದೆ. 


ಆ) 


ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ 
ಅರೆಕಾಲಿಕ ಉಪನ್ಯಾಸಕರುಗಳಿಗೆ ವೇತನ 
ನೇಮಕಾತಿ ನಿಯಮಗಳಿಂದ ಈಗಾಗಲೇ 
ಅರೆಕಾಲಿಕ ಸೇವೆ ಸಲ್ಲಿಸುತ್ತಿರುವ 
ಉಪನ್ಯಾಸಕರುಗಳಿಗೆ ತೊಂದರೆ 
ಯಾಗುತ್ತಿದ್ದು, ಈ ಲೋಪದೋಷಗಳನ್ನು 
ಸರಿಪಡಿಸಲು ಕ್ರಮ  ಕೈಗೊಳ್ಳುವುದೇ? 
(ಮಾಹಿತಿ ಒದಗಿಸುವುದು) 


i 


ಸರ್ಕಾರಿ ಪಾಲಿಟೆಕ್ಸಿಕ್‌ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರೆಕಾಲಿಕ | 
ಉಪನ್ಯಾಸಕರುಗಳಿಗೆ ಮಾಸಿಕ ಗೌರವಧನವನ್ನು ರೂ. 7500/- 
ರಿಂದ 12500/- ಕ್ಕೆ ಹೆಚ್ಚಿಸಲಾಗಿದೆ. 


2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಪಾಲಿಟೆಕ್ಲಿಕ್‌ಗಳಲ್ಲಿ 
ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗತ್ಯ 
ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರುವ ಅರೆಕಾಲಿಕ ಅತಿಥಿ 
ಉಪನ್ಯಾಸಕರ ಸೇವೆಯನ್ನು ಪಡೆದುಕೊಳ್ಳಲು ಪ್ರಾಂಶುಪಾಲರಿಗೆ 
ಅನುಮತಿ ನೀಡಲಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಹಿಂದೆ 
ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ ಅತಿಥಿ ಉಪನ್ಯಾಸಕರಿಗೆ ಆದ್ಯತೆ 
ನೀಡಲಾಗಿರುತ್ತದೆ. 


ಸಂಖ್ಯೆ; ಇಡಿ 100 ಹೆಚ್‌ಪಿಟೆ 2021) 


(ಡಾ: ಅಶ್ವಥ್‌ ಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು 
ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. 


